ಕರ್ನಾಟಕ ವಿಧಾನ ಪರಿಷತ್ತು 


ಹುದ್ದೆಯಿಂದ ಹಿಡಿದು ವಿವಿಧ ಹುದ್ದೆಗಳಲ್ಲಿ 


ಕಾರ್ಯನಿರ್ವಹಿಸಿರುವ ಹಾಗೂ 
"| ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ 
ನೌಕರರುಗಳಿಂದ `'ಆರ್ಥಿಕ ನಷ್ಯ 
ಉಂಟಾದಾಗ ಅವರುಗಳ ಮೇಲೆ, 
ಕರ್ನಾಟಿಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 100(2)d 
ಪ್ರಕಾರ. ಆ ಅಧಿಕಾರಿ/ನೌಕರರು ನಿಧನ 


ಹೊಂದಿದ ಪಂತರವೂ ವಿಚಾರಣೆ ನಡೆಸಲು 
ಅವಕಾಶವಿದೆಯೇ; 


..ಇಲಾಖ್ದಾ. ವಿಚಾರಣೆ . 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 837 (685). ERS 
ಸದಸ್ಯರ ಹೆಸರು ಡಾ; ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 15-12-2020 
ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 
KEN ಪ್‌ ತ್ತರ 
ಈ ನ್‌ 
ನಗರಸಭೆಗಳಲ್ಲಿ Se ನಗರಸಭೆಯ ವಿವಿಧ ಹುದ್ದೆಗಳಳ್ಲಿ ಕಾರ್ಯನಿರ್ವಹಿಸುತ್ತಿರುವ 
ks | ಅಧಿಕಾರಿ/ನೌಕರರುಗಳಿಂದ ಆರ್ಥಿಕ ನಷ್ಟ ಉಂಟಾದಾಗ 


ಅವರುಗಳ ಮೇಟಿ ಇಲಾಖಾ ವಿಚಾರಣೆ ಮಾಡಲು ಅವಕಾಶ 
ಇರುತ್ತದೆ. ಒಂದು ವೇಳೆ ವಿಚಾರಣೆ ಸಮಯದಲ್ಲಿ ' ಸದರಿ 


'ಅಧಿಕಾರಿ/ನೌಕರರು ನಿಧನ ಹೊಂದಿದಲ್ಲಿ ಕರ್ನಾಟಿಕ ನಾಗರೀಕ 


ಸೇವಾ ನಿಯಮಾವಳಿಯ ನಿಯಮ 100)ರ ಪ್ರಕಾರ 
“ಅ್ರಮಾನತ್ತಿನಲ್ಲಿರುವ ಸರ್ಕಾರಿ ನೌಕರನು ಅವನ ವಿರುದ್ಧ ಶಿಸ್ತಿನ 
ಅಥವಾ ನ್ಯಾಯಾಲಯದ ವಿಚಾರಣೆಗಳು ಪೂರ್ತಿಯಾಗುವುದಕ್ಕೆ 
ಮುಂಚಿ ಮೃತನಾದರೆ, ಅಮಾನತ್ತಿನ ಮತ್ತು ಮರಣದ 


ದಿನಾಂಕಗಳ ನಡುವಣ ಅವಧಿಯನ್ನು ಎಲ್ಲಾ ಉದ್ದೇಶಗಳಿಗಾಗಿ | 


ಕರ್ತವ್ಯವೆಂಬಂತೆ ಪರಿಗಣಿಸತಕ್ಕದ್ದು, ಮತ್ತು ಆ ಅವಧಿಗಾಗಿ 
ಅಮಾನತ್ತುಗೊಳಿಸದೇ ಇದ್ದರೆ ಅವನು ಪಡೆಯಲು 
ಹಕ್ಕುವುಳ್ಳವನಾಗಿದ್ದು ಪೂರ್ಣ ವೇತನ ಮತ್ತು ಭತ್ಯೆಗಳನ್ನು 
ಈಗಾಗಲೇ ಸಂದಾಯ ಮಾಡಲಾಗಿರುವ ಜೀವನಾಧಾರ ಭತ್ಯಕ್ಕೆ 
ಸಂಬಂಧಿಸಿದ ಹೊಂದಾಣಿಕೆಗೆ ಒಳಪಟ್ಟು ಅವನ ಕುಟುಂಬಕ್ಕೆ 
ಸಂದಾಯ ಮಾಡತಕ್ಕದ್ದು” ಎಂದು ಇರುತ್ತದೆ. 

ಮುಂದುವರೆದು, ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಆಸುಇ 
/10/ನೇಟವಿ/2003 ಬೆಂಗಳೂರು, ದಿನಾಂಕ: 12.11.2003 ರಲ್ಲಿ 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957 ರಡಿಯಲ್ಲಿ 


ಮೃತನಾದಾಗ ಇಲಾಖಾ ವಿಚಾರಣೆಯ ಮುಂದಿನ ಕ್ರಮದ 
ಕುರಿತು ಮಾರ್ಗಸೂಚಿ ನೀಡಲಾಗಿದೆ. ಮಾರ್ಗಸೂಚಿಯಂತೆ 


| ವಿಚಾರಣೆ ಹಂತದಲ್ಲಿ ಅಧಿಕಾರಿ/ನೌಕರನು ಮೃತನಾದರೆ” The 


Employer Should have the liberty to assess such 
Financial Liability which is to be recoverable out 
of the amount due to the deceased employee on 
notice being given to the concerned heirs and 
i.e. the only by which proceedings can be 
concluded. If finding is recorded that there is 
any monetary liability as far as deceased 
employee is concerned, appropriate deductions 
can be made from the amounts payable to the 


j 


ನಡೆಯುತ್ತಿದ್ದಾಗ. ಸರ್ಕಾರಿ, ನೌಕರನು 


respondents. ಚಾರಣೆ ಹಂತದಲ್ಲಿ ' ಅಧಿಕಾರಿ/ನೌಕರ 


ಮೃತನಾದರೆ ಹಣಕಾಸಿನ ಹೊಣೆಗಾರಿಕೆ ಬಗ್ಗೆ ವಿಚಾರಣೆ `ಮಾಡಿ 
ವಿಚಾರಣೆಯಲ್ಲಿ ಹೊಣೆಗಾರಿಕೆ ದೃಡಪಟ್ಟಿಲ್ಲಿ ಅಧಿಕಾರಿ/ನೌಕಗನಿಗೆ 
ಬರುಬಹುದಾದ ಗ್ರಾಚ್ಯುಟಿ 'ಇತರೆ ಸೌಲಭ್ಯಗಳಿಂದ ವಸೂಲಿ 
ಮಾಡಬಯದಾಗಿರುತ್ತದೆ. (ಸರ್ಕಾರದ ಸುತ್ತೋಲೆ ಅನುಬಂಧ-01 


ಇಲ್ಲದಿದ್ದಲ್ಲಿ, ಕೋಲಾರ ನಗರಸಭೆಗೆ 
ಸಂಬಂಧಿಸಿದಂತೆ ಪೌರಾಯುಕ್ತರು ಹಾಗೂ 
ಇತರೆ ಅಧಿಕಾರಿಗಳು ಆರ್ಥಿಕ ನಷ್ಯ ಉಂಟು 
ಮಾಡಿದ್ದಾರೆಂದು ತಿಳಿಸಿ, ಅವರುಗಳ ಮೇಲೆ 


ಇಲಾಖಾ ವಿಚಾರಣೆ ಕೈಗೊಂಡ ನಂತರ 


ರಲ್ಲಿ ಲಗತ್ತಿಸಿದೆ) 


ಯಾವುದೇ ಪ್ರಕರಣ ಇರುವುದಿಲ್ಲ. 


ಅವರಲ್ಲಿ ಯಾರಾದರೂ ನಿಧನ 
ಹೊಂದಿದ್ದಲ್ಲಿ, ಅಂತಹ ಅಧಿಕಾರಿಗಳ 
ಮೇಲೆ ಇಲಾಖಾ ವಿಚಾರಣೆಯನ್ನು 
ಕೈಬಿಡಲಾಗಿದೆಯೇ; 

ಕೋಲಾರ ನಗರಸಭೆಗೆ ಸಂಬಂಧಿಸಿದಂತೆ 
ಇಲಾಖಾ ವಿಚಾರಣೆಗೆ ಒಳಪಟ್ಟ 
ಪೌರಾಯುಕ್ತರು/ಅಧಿಕಾರಿಗಳು ನಿಧನ 


ಹೊಂದಿದ ನಂತರ ಅವರ ಕುಟುಂಬಕ್ಕೆ 
ನಿಧನ ನಂತರದ ಎಲ್ಲಾ ಸೌಲಭ್ಯಗಳನ್ನು 
ಒದಗಿಸಲಾಗಿದೆಯೇ; ಇಲ್ಲದಿದ್ದಲ್ಲಿ, 
ವಿಳಂಬಕ್ಕೆ ಕಾರಣಗಳೇನು; ಹಾಗೂ 
ಕರ್ನಾಟಿಕ ನಾಗರೀಕ ಸೇವಾ ನಿಯಮಗಳಲ್ಲಿ 
ಈ' ರೀತಿಯಾಗಿ ಅಧಿಕಾರಿ/ನೌಕರರಿಗಿ ನಿಧನ 
ನಂತರದ ಸೌಲಭ್ಯಗಳನ್ನು ಅವರ 
ಕುಟುಂಬದವರಿಗೆ ಬಿಡುಗಡ್‌ . ಮಾಡಲು 
ಇರುವ ಮಾನದಂಡಗಳೇನು; (ಆದೇಶದ 
ಪ್ರತಿಗಳನ್ನು ಒದಗಿಸುವುದು) 


"| ಮುಂದುವರೆದಿರುವುದಿಲ್ಲ. 


ಕೋಲಾರ ನಗರಸಭೆಗೆ ಸಂಬಂಧಿಸಿದಂತೆ, ಶೀ ಲಕ್ಷ್ಮೀನಾರಾಯಣ 
ರವರು ದಿನಾಂಕ: 27.09.2014 ರಿಂದ 08.06.2016 ರವರೆಗೆ 
ಕೋಲಾರ ನಗರಸಭೆಯಲ್ಲಿ  ಪೌರಾಯುಕ್ತರಾಗಿ : ಕರ್ತವ್ಯ 
ನಿರ್ವಹಿಸಿದ್ದು ಈ ಅವಧಿಯಲ್ಲಿ ಇವರು ಎಸಗಿದ ಕಾರ್ಯ 
ವಿಧಾನ ಲೋಪ, ಟಿಂಡರ್‌ ಕರೆಯುವಲ್ಲಿ ಹಾಗೂ ಕೆ.ಟಿ.ಪಿ.ಪಿ 
ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮತ್ತು ಇತರೆ ವಿಷಯಗಳ ಬಗ್ಗೆ 
ಇವರ ವಿರುದ್ಧ 20 ದೋಷಾರೋಪಣೆಗಳನ್ನು 
ಜಾರಿಗೊಳಿಸಲಾಗಿದ್ದು, ಸದರಿ ದೋಷಾರೋಪಣೆಗೆ ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ 41443/2017ರಲ್ಲಿ 
ತಡೆಯಾಜ್ಞೆ ತಂದಿದ್ದರಿಂದ ಇಲಾಖಾ ವಿಚಾರಣೆಯು 
ಏತನಧ್ಯೆ' ' ವಿಚಾರಣಾಧಿಕಾರಿ, 
ಆರೋಪಕ್ಕೆ ಸೀಮಿತವಾಗಿ ಜಂಟಿ ಇಲಾಖಾ ವಿಚಾರಣೆಯನ್ನು 
ನಡೆಸಲು ಪ್ರತ್ಯೇಕ ಆದೇಶಗಳನ್ನು ನೀಡುವಂತೆ ಕೋರಿರುವ 
ಹಿನ್ನೆಲೆಯಲ್ಲಿ ದಿನಾಂಕ: 17-11-2020ರಂದು 03 ಪ್ರತ್ಯೇಕವಾಗಿ 
ಜಂಟಿ ಇಲಾಖಾ ವಿಚಾರಣೆಯನ್ನು ನಡೆಸಲು ಆದೇಶಗ 
ಹೊರಡಿಸಲಾಗಿರುತ್ತದೆ. 


ಶ್ರೀ ಕೆ.ಎನ್‌, ಲಕ್ಷ್ಮೀನಾರಾಯಣರವರು ಸರ್ಕಾರಿ 
ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ್ದು ಅವರ ವಿರುದ್ಧದ 
ಆರೋಪ ಪಟ್ಟಿಯಲ್ಲಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿರುವ 
ಬಗ್ಗೆ ಪ್ರಸ್ತಾಪಿಸಲಾಗಿದ್ದು, ನಿರ್ದೇಶನಾಲಯವನ್ನು ಅವರು 
ಕೋಲಾರ ನಗರಸಭೆಯಲ್ಲಿ ಕರ್ತವ್ಯ: ನಿರ್ವಹಿಸಿರುವ ಅವಧಿಯಲ್ಲಿ 
ಎಷ್ಟು ಆರ್ಥಿಕ ನಷ್ಟಕ್ಕೆ ಹೊಣೆಗಾರರು ಎಂಬ ಬಗ್ಗೆ ಸ್ಪಷ್ಟ 
ಮಾಹಿತಿಯನ್ನು ಪಡೆದು ನಿಯಮಾನುಸಾರ 
ಕ್ರಮವಹಿಸಲಾಗುವುದು. 


ಕರ್ನಾಟಿಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ 
ನಿಗಮ ನಿಯಮಿತ ನಿಗಮದ ಸೇವಾ . ನಿಯಮದಂತೆ ನಿಧನ 


ನಂತರ ಎಲ್ಲಾ ಆರ್ಥಿಕ ಸೌಲಭ್ಯಗಳನ್ನು ನಿಧನರಾದ 
ಅಧಿಕಾರಿ/ನೌಕರರು ಘೋಷಿಸಿದ ವಾರಸುದಾರರಿಗೆ 
ನೀಡಲಾಗುವುದು. 


ಈ ಕೋಲಾರ ಸಭೆಯಲ್ಲಿ ಕಳೆದ 10 
ವರ್ಷಗಳಿಂದ ಕೆ.ಎಸ್‌.ಎಸ್‌.ಐ.ಐ.ಡಿ.ಸಿ 
ವತಿಯಿಂದ ನಿಯೋಜನೆ ಮೇರೆಗೆ 
ಪೌರಾಯುಕ್ಷರಾಗಿ/ನೌಕರರಾಗಿ ' 

ಕಾರ್ಯನಿರ್ವಹಿಸಿದವರ ವಿವರ ನೀಡುವುದು; 
ಹಾಗೂ ಮಾತ್ಯ ಇಲಾಖೆಗೆ ಹಿಂದಿರುಗಿ 
ಪಂತರ. ಅವರು... ನಿಧನ ಹೊಂದಿದ್ದಲ್ಲಿ, 
ಅವರ ಕುಟುಂಬದವರಿಗೆ ಆರ್ಥಿಕ ಸೌಲಭ್ಯ 
ಬಿಡುಗಡ್‌ ಮಾಡುವ ಸಲುವಾಗಿ ಕೋಲಾರ 
ನಗರಸಭ್‌ಯಿಂದ ಅವರ ಮಾತೃ ಇಲಾಖೆಗೆ 


ಎನ್‌.ಒ.ನಿ ನೀಡಲಾಗಿದೆಂಯೇ; ಇಲ್ಲದಿದ್ದಲ್ಲಿ, 
ಸಾರಣಗಳ ಸಮೇತ "ಮಾಹಿತಿ 
ಒದಗಿಸುವುದು? 


"ಇತ್ತಿಚೆಗೆ ಅವರ ಮಗನೊಬ್ಬ ಸದರಿ ವಿಷಯದ ಬಗ್ಗೆ 


ಕರ್ನಾಟಿಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ 
ನಿಗಮ ನಿಯಮಿತದಿಂದ ಒಬ್ಬ ಅಧಿಕಾರಿ ಶ್ರೀ ಕೆಎನ್‌. 
ಲಕ್ಷ್ಮೀನಾರಾಯಣ, ವ್ಯವಸ್ಥಾಪಕರು, ಕೋಲಾರ ನಗರಸಭೆಯಲ್ಲಿ 
ನಿಯೋಜನೆಯ ಮೇರೆಗೆ ಪೌರಾಯುಕ್ಷರಾಗಿ 
ಕಾರ್ಯನಿರ್ವಹಿಸಿರುತ್ತಾರೆ. WR 
ಅಪಾಧಿತ ಅಧಿಕಾರಿಯ ಕುಟುಂಬದವರಿಗೆ ಆರ್ಥಿಕ ಸೌಲಭ್ಯ 
ಬಿಡುಗಡೆ ಮಾಡುವ ಸಲುವಾಗಿ ಕೋಲಾರ ನಗರಸಭೆಯಿಂದ 
ನಿಗಮಕ್ಕೆ ಇದುವರೆವಿಗೂ ಎನ್‌.ಒ.ಸಿ ನೀಡಿರುವುದಿಲ್ಲ. ಅಲ್ಲದೆ, 
ಅವರ ಕುಟುಂಬದ ಸದಸ್ಯರಲ್ಲಿ ಕೆಲವರು ಆರ್ಥಿಕ ಸೌಲಭ್ಯ 
ಬಿಡುಗಡೆ ಮಾಡುವ ಸಂಬಂಧ ಆಕ್ಷೇಪಣೆಯನ್ನು ಸಲ್ಲಿಸಿರುತ್ತಾರೆ. | 


ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿ ದಾವೆ ಹೂಡಿರುತ್ತಾರೆ. 


ಆದುದರಿಂದ ಮೇಲಿನ ಕಾರಣದಿಂದಾಗಿ ಶ್ರೀಯುತರಿಗೆ ನಿಧನದ 
ನಂತರ ಆರ್ಥಿಕ ಸೌಲಭ್ಯ ಬಿಡುಗಡೆ ಮಾಡಿರುವುದಿಲ್ಲ. 


ಸಂಖ್ಯೆ ನಅಇ 01 ಎಲ್‌ಸಿಕ್ಯೂ 2020 


eT 
“ವಿಂ.ಟಿ.ಬಿ) 


ಪೌರಾಡಳಿತ ಮತ್ತು ಸಕ್ಕರೆ' ಸಚವರು 


